ಕರ್ನಾಟಕ ವಿಧಾನಸಭೆ 


ಹದಿನಾಲ್ಲನೇ ವಿಧಾನಸಭೆ 
(ನಾಲ್ಕನೇ ಅಧಿವೇಶನ) 
ಎರಡನೇ ಪೂರಕ ಕಾರ್ಯಕಲಾಪಗಳ ಪಟ 


ಸೋಮವಾರ, ದಿನಾ೦ಕ ೭೬ನೇ ಜುಲೈ. 2014 


ಒಂದನೇ ಕಾರ್ಯಕಲಾಪ ಪಟ್ಟಯ ಐಟಂ 2 ರಲ್ಲ ಹಾಗೂ ಪೂರಕ ಕಾರ್ಯಕಲಾಪಗಳ ಪಟ್ಟಿಯ 
ಐಟಂ 3 ರಲ್ಲ ಮತ್ತು 3 (11) ರಲ್ಲ ಈ ಕೆಳಕಂಡ ವಿಧೇಯಕಗಳನ್ನು ಸೇರಿಸಿಕೊಳ್ಳತಕ್ಕದ್ದು. 


2. ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು 


ಕರ್ನಾಟಕ ವಿಧಾನ ಪರಿಷತ್ತಿನಿಂದ ತಿದ್ದುಪಡಿಗಳೊಂದಿಗೆ ಅಂಗೀಕಾರವಾದ 
ರೂಪದಲ್ಲರುವ 2೦14ನೇ ಸಾಅನ ಕರ್ನಾಟಕ ಕಬ್ಬು (ಖರೀದಿ ಮತ್ತು ಸರಬರಾಜು 
ನಿಯಂತ್ರಣ) (ತಿದ್ದುಪಡಿ) ವಿಧೇಯಕವನ್ನು ಕಾಯ೯ದರ್ಶಿಯವರು ಸಭೆಯ ಮುಂದೆ 


ಮಂಡಿಸುವುದು. 
361) ಶಾಸನ ರಚನೆ 


|. ವಿಧೇಯಕವನ್ನು ಮಂಡಿಸುವುದು 


ಕರ್ನಾಟಕ ಕಳ್ಳಛಟ್ಟ ವ್ಯಾಪಾರಿಗಳ, ಮಾದಕ ವಸ್ತು ಅಪರಾಧಿಗಳ, 
ಜೂಜುಕೋರರ, ಗೂಂಡಾಗಳ, ಅನೈತಿಕ ವ್ಯವಹಾರ ಅಪರಾಧಿಗಳ, 
ಕೊಳಚೆ ಪ್ರದೇಶಗಳನ್ನು ಕಬಳಸುವವರ, ಹಾಗೂ ದೃಶ್ಯ ಅಥವಾ 
ಧ್ಧನಿ (ವಿಡಿಯೋ ಅಥವಾ ಆಡಿಯೋ) ಕಳ್ಳ ಮುದ್ರಕರ, ಅಪಾಯಕಾರಿ 
ಚಟುವಟಕೆಗಳ ಪ್ರತಿಬಂಧಕ (ತಿದ್ದುಪಡಿ) ವಿಧೇಯಕ, 2೦14 


ಶ್ರೀ ಕೆ.ಜೆ. ಜಾರ್ಜ್‌ (ಗೃಹ ಸಚಿವರು) ಅವರು:- 


ಅ) 2೦14ನೇ ಸಾಅನ ಕರ್ನಾಟಕ ಕಳ್ಳಛಟ್ಟ ವ್ಯಾಪಾರಿಗಳ, 
ಮಾದಕ ವಸ್ತು ಅಪರಾಧಿಗಳ, ಜೂಜುಕೋರರ, ಗೂ೦ಡಾಗಳ, 
ಅನೈತಿಕ ವ್ಯವಹಾರ ಅಪರಾಧಿಗಳ, ಕೊಳಚೆ ಪ್ರದೇಶಗಳನ್ನು 
ಕಬಳಸುವವರ, ಹಾಗೂ ದೃಶ್ಯ ಅಥವಾ ಧ್ವನಿ 
(ವಿಡಿಯೋ ಅಥವಾ ಆಡಿಯೋ) ಕಳ್ಳ ಮುದ್ರಕರ, 
ಅಪಾಯಕಾರಿ ಚಟುವಟಕೆಗಳ ಪ್ರತಿಬಂಧಕ (ತಿದ್ದುಪಡಿ) ವಿಧೇಯಕವನ್ನು 
ಮಂಡಿಸಲು ಅನುಮತಿ ಕೋರುವುದು: 

ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


ಪು.ತಿ.ಸೋ., 


Il. ವಿಧೇಯಕಗಳನ್ನು ಪರ್ಯಾಲೋಜಚಿಸುವುದು ಹಾಗೂ ಅಂಗೀಕರಿಸುವುದು 


(1) ಕರ್ನಾಟಕ ಕಬ್ಬು (ಖರೀದಿ ಮತ್ತು ಸರಬರಾಜು ನಿಯಂತ್ರಣ) 
(ತಿದ್ದುಪಡಿ) ವಿಧೇಯಕ, 2೦14 
ಶ್ರೀ ಹೆಚ್‌.ಎಸ್‌. ಮಹದೇವ ಪ್ರಸಾದ್‌ (ಸಹಕಾರ ಮತ್ತು ಸಕ್ಕರೆ ಸಚಿವರು) ಅವರು:- 


ಅ) ವಿಧಾನಸಭೆಯಿಂದ ಅಂಗೀಕಾರವಾದ ರೂಪದಲ್ಲ ಮತ್ತು ವಿಧಾನ ಪರಿಷತ್ತಿನಿಂದ 
ತಿದ್ದುಪಡಿಗಳೊಂದಿಗೆ ಅಂಗೀಕಾರವಾದ ರೂಪದಲ್ಲರುವ ಕರ್ನಾಟಕ ಕಬ್ಬು 
(ಖರೀದಿ ಮತ್ತು ಸರಬರಾಜು ನಿಯಂತ್ರಣ) (ತಿದ್ದುಪಡಿ) ವಿಧೇಯಕವನ್ನು 
ಪುನರ್‌ ಪರ್ಯಾಲೋಚಿಸಬೇಕೆ೦ದು ಸೂಚಿಸುವುದು 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


(11) ಕರ್ನಾಟಕ ಕಳ್ಳಭಟ್ಟ ವ್ಯಾಪಾರಿಗಳ, ಮಾದಕ ವಸ್ತು ಅಪರಾಧಿಗಳ, 
ಜೂಖುಕೋರರ, ಗೂಂಡಾಗಳ, ಅನೈತಿಕ ವ್ಯವಹಾರ ಅಪರಾಧಿಗಳ, 
ಕೊಳಚೆ ಪ್ರದೇಶಗಳನ್ನು ಕಬಳಸುವವರ, ಹಾಗೂ ದೃಶ್ನ ಅಥವಾ 
ಧ್ವನಿ (ವಿಡಿಯೋ ಅಥವಾ ಆಡಿಯೋ) ಕಳ್ಳ ಮುದ್ರಕರ, ಅಪಾಯಕಾರಿ 
ಚಟುವಟಕೆಗಳ ಪ್ರತಿಬಂಧಕ (ತಿದ್ದುಪಡಿ) ವಿಧೇಯಕ, 2೦14 


ಶ್ರೀ ಕೆ.ಜೆ. ಜಾರ್ಜ್‌ (ಗೃಹ ಸಚಿವರು) ಅವರು:- 


ಅ) 2೦14ನೇ ಸಾಅನ ಕರ್ನಾಟಕ ಕಳ್ಳಭಟ್ಟ ವ್ಯಾಪಾರಿಗಳ, ಮಾದಕ ವಸ್ತು 
ಅಪರಾಧಿಗಳ, ಜೂಜುಕೋರರ, ಗೂಂಡಾಗಳ, ಅನ್ಯೈತಿಕ ವ್ಯವಹಾರ ಅಪರಾಧಿಗಳ, 
ಕೊಳಚೆ ಪ್ರದೇಶಗಳನ್ನು ಕಬಳಸುವವರ, ಹಾಗೂ ದೃಶ್ಯ ಅಥವಾ 
ಧ್ವನಿ (ವಿಡಿಯೋ ಅಥವಾ ಆಡಿಯೋ) ಕಳ್ಳ ಮುದ್ರಕರ, ಅಪಾಯಕಾರಿ 
ಚಟುವಟಕೆಗಳ ಪ್ರತಿಬಂಧಕ (ತಿದ್ದುಪಡಿ)ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆ೦ದು ಸೂಚಿಸುವುದು; 


ಆ) ಹಾಗೂ ವಿಧೇಯಕವನ್ನು ಅ೦ಗೀಕರಿಸಬೇಕೆ೦ದು ಸೂಚಿಸುವುದು. 


ಪಿ.ಓಂಪ್ರಕಾಶ 
ಕಾರ್ಯದರ್ಶಿ 


Rg N 
ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 


(www.kar.nic.in/kla) 


